ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ : ಶ್ರೀಗೋವಿಂದ ರಾಜು 
ಸದಸ್ಯರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 088 
ಉತ್ತರಿಸಬೇಕಾದ ದಿನಾಂಕ . : 15.02.2022 
ಉತ್ತರಿಸಬೇಕಾದ ಸಚಿವರು : ಸಹಕಾರ ಸಚಿವರು 
ಕ್ರ. | ಪ್ರಶ್ನೆ ಉತ್ತರ | 
| ಸಂ. | | / | 
| ಅ) | ಸಹಕಾರ ಪತ್ತಿನ | ಕೃಷಿಯೇತರ' ಪತ್ತಿನ ಸಹಕಾರ ಸಂಘಗಳನ್ನು ಸ್ಕಾಪಿಸುವ 
. | ಸಂಘಗಳನ್ನು ಸಂದರ್ಭದಲ್ಲಿ ಅನುಸರಿಸಬೇಕಾದ ವಿಧಿ ವಿಧಾನಗಳ ಬಗ್ಗೆ ಕರ್ನಾಟಕ | 
ಪ್ರಾರಂಭಿಸಲು ' ಇರುವ | ಸಹಕಾರ ಸಂಘಗಳ ನಿಯಮಾವಳಿಗಳು 1960 ರ ನಿಯಮ 3, 3ಎ, 3ಬಿ 
ಮಾನದಂಡವೇನು; 


ನಲ್ಲಿ ಸ್ಪಷ್ಟಪಡಿಸಲಾಗಿದೆ. ಪ್ರಾರಂಭಿಕ ಷೇರು ಬಂಡವಾಳ ಹಾಗೂ 
ಸದಸ್ಯರ ಸೇರ್ಪಡೆ ಬಗ್ಗೆ ಸಹಕಾರ ಸಂಘಗಳ ನಿಬಂಧಕರ ಸುತ್ತೋಲೆ 
ಸಂಖ್ಯೆ ಆರ್‌ಎಸ್‌ಆರ್‌/231/ ಎಕ್ಕಪ್ರಎ೦ಸಿ/2008-09 ದಿನಾ೦ಕ 17-05-; 
2008 ರಲ್ಲಿ ನಿಗದಿಪಡಿಸಲಾಗಿದೆ. (ಅನುಬಂಧ-1. ಸದರಿ ' ಸುತ್ತೋಲೆ 
ಪ್ರಕಾರ ಸಂಗ್ರಹಿಸಬೇಕಾದ ಷೇರು ಹಣ ಹಾಗೂ ಸದಸ್ಯತ್ವ ಸೇರ್ಪಡೆ 
ಈ ಕೆಳಕಂಡಂತಿದೆ. 


ಕ. ಸಹಕಾರಿಯ ಕನಿಷ್ಟ 1 ಪ್ರಾರಂಭಿಕ | | 
ಸಂ | ಕಾರ್ಯವ್ಯಾಪ್ತಿಯ ಜನ ಸಂಖ್ಯೆ | ಸದಸ್ಯ | ವಾಗಿಷೇರು 
ರು ಧನ | 
ಸಂಗ್ರಹಿಸಬೇ 
ಕಾದ ಮೊತ್ತ 
2.ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ 200 ರೂ.400 ಲಕ್ಷ 
2 |2 ಲಕ್ಷದ' ಮೇಲೃಟ್ಟು, 5| 300 (ರೂ600ಲಕ್ಷ | | 
| ಲಕ್ಷದವರೆಗೆ 
3 |500 ಲಕ್ಷದ ಮೇಲ್ಪಟ್ಟು, 10] 500 [ರೂ.1000 
ಲಕ್ಷದವರೆಗೆ ಲಕ್ಷ 
'4 11000 ಲಕ್ಷದ ಮೇಲ್ಬಟ್ಟು 20| 750 ರೂ.15.00 
| ಲಕ್ಷದವರೆಗೆ [ಲಕ್ಷ 
5 20ಲಕ್ಷಕ್ಸೆ ಮೇಲ್ಪಟ್ಟು 1000 | ರೂ.2000 
| | ಲಕ್ಷ 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ನೋಂದಣಿ | 
ಮಾಡುವ ಸಂದರ್ಭದಲ್ಲಿ ನಿಬಂಧಕರ ಸುತ್ತೋಲೆ ಸಂಖ್ಯೆ 
ಸಿಆರ್‌ಡಿ/ಕೆಎ೦ಸಿ-04/179/2016-17, ದಿನಾಂಕ-12-05-2017 | 


[(ಅನುಬಂಧ-2) ಮತ್ತು ಸುತ್ತೋಲೆ ಸಂಖ್ಯೆ: | 
ಆರ್‌ಸಿಎಸ್‌/ಸಿಆರ್‌ಡಿ/ಸಿಎಬಿ-2/30/2020-21, ದಿನಾ೦ಕ:24-06-2020 
| ಅನುಬಂಧ-3) ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಪ್ರಾಥಮಿಕ | 
ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ನೋಂದಣಿ ಮಾಡಲು ಈ। 
ಕೆಳಕಂಡ ಮಾನದಂಡಗಳನ್ನು ವಿಗದಿಪಡಿಸಲಾಗಿದ. 

* “ಪ್ರತಿ ಸಂಘವು ಕನಿಷ್ಠ 4000 ಎಕರೆ ಸಾಗುವಳಿ ಭೂಮಿಯನ್ನು 


| 
j 
| 
1 


ಹೊಂದಿರಬೇಕು. 
* ಸಂಘದ ಕಾರ್ಯಕ್ಲೇತ್ರವು ಕೇಂದ್ರಸ್ಮಾನದಿಂದ ಕನಿಷ್ಠ 05 ಕಿ.ಮಿ ; 
'  ಪರಿದಿಯನ್ನು ಹೊಂದಿರಬೇಕು. 
| « ಕವಿಷ್ಠ 60 ರೈತ ಕುಟುಂಬವನ್ನು ಹೊಂದಿರುವ 
ಗ್ರಾಮಗಳಾಗಿರಬೇತು. 
*e ಒಂದು ಗ್ರಾಮವನ್ನು ಒಂದೇ ಸಂಘದ ವ್ಯಾಪ್ತಿಗೆ ಬರುವಂತೆ 
ನೋಡಿಕೊಳ್ಳತಕ್ಕದ್ದು. | 


* ಒಂದು ಗ್ರಾಮ ಪಂಚಾಯ್ತಿಯಲ್ಲಿ ಒಂದಕ್ಕಿಂತ ಹೆಚ್ಚು 
ಪ್ರಾಥಮಿಕ ಕೃಷಿ ಪತ್ಲಿನ ಸಹಕಾರ ಸಂಘಗಳನ್ನು ನೋಂದಣಿ . 
ಮಾಡಬೇಕಾದ ಪ್ರಸ್ತಾವೆಗಳು ಬಂದರೆ ಸಹಕಾರ. ಸಂಘಗಳ | 
ನಿಬಂಧಕರ ಪೂರ್ವಾನುಮತಿ ಪಡೆಯುವುದು. 

* ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 


ಸಮಾಪನೆಗೊಂಡಿದ್ದ, ನೋಂದಣಿ ರದ್ದುಗೊಂಡಿದ್ದಲ್ಲಿ | 
| ಮಾತ್ರ ಅಂತಹ ಸಂಘದ ವ್ಯಾಪ್ತಿಯಲ್ಲಿ ಹೊಸ ಸಂಘವನ್ನು ' 
|. ನೋಂದಣಿ ಮಾಡಿ ಕಾರ್ಯನಿರ್ವಹಿಸುವಂತೆ ಕ್ರಮ | 
ಜರುಗಿಸತಕ್ಕದ್ದು. 
ಆ) | ರಿಸರ್ವ್‌ ಬ್ಯಾಂಕ್‌ | ಸಹಕಾರ ಬ್ಯಾಂಕ್‌ಗಳು ಮಾತ್ರ ಭಾರತೀಯ ರಿಸರ್ದ್ವ್‌ ಬ್ಯಾಂಕಿನ 
| ಮಾರ್ಗಸೂಚಿಯನ್ವಯ | ಸೂಚನೆಯನ್ನಯ ಷೇರು ಹಣ ಸಂಗ್ರಹಿಸಬೇಕಾಗಿರುತ್ತದೆ. ಸಹಕಾರ 
| ಸಹಕಾರ ಸಂಸ್ಥೆ ' ಸಂಘಗಳು ಭಾರತೀಯ ರಿಸರ್ವ್‌ ಬ್ಯಾಂಕಿನ ವ್ಯಾಪ್ತಿಗೆ ಬರುವುದಿಲ್ಲ. 
ಸ್ಥಾಪಿಸಲು ಇಂತಿಷ್ಟು | ಆದ್ಮರಿಂದ ಸಹಕಾರ ಸಂಘಗಳನ್ನು ಸ್ಮಾಪಿಸುವ ಬಗ್ಗೆ ಭಾರತೀಯ | 
ಹಣವನ್ನು ಠೇವಣಿ | ರಿಸರ್ವ್‌ ಬ್ಯಾಂಕ್‌ ಯಾವುದೇ ಮಾರ್ಗಸೂಚಿ ಹೊರಡಿಸಿರುವುದಿಲ್ಲ. 
| ರೂಪದಲ್ಲಿಡಲು, ಎಷ್ಟು 
| ಹಣವನ್ನು 
ನಿಗದಿಪಡಿಸಲಾಗಿದೆ; 
(ಇ) ಎಲ್ಲಾ ಪತ್ತಿನ ಸಹಕಾರ।| ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರಡಿಯಲ್ಲಿ | 
| ಸಂಘಗಳ ಆರ್ಥಿಕ | ನೋಂದಣಿಯಾದ ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳ ಆಡಳಿತ 
[ ವ್ಯವಹಾರವನ್ನು ವ್ಯವಸ್ಥೆ ಮತ್ತು ಆರ್ಥಿಕ ವ್ಯವಹಾರವನ್ನು ನಿರ್ವಹಿಸಲು ಆಯಾ 
| ನೋಡಲು ಏಕೀಕೃತ | ಸಹಕಾರ ಸಂಘಗಳ ಆಡಳಿತ ಮಂಡಳಿಯೇ ಸಕ್ಷಮವಾಗಿದೆ. 
| ತಂತ್ರಾಂಶ ಅಳವಡಿಸಲು | ಕೃಷಿಯೇತರ ಪತ್ತಿನ ಸಹಕಾರ ಸಂಘ / ಪಟ್ಟಣ ಸಹಕಾರ ಬ್ಯಾಂಕುಗಳ 
| [ಸರ್ಕಾರದ ಆಲೋಚನೆ ಏಕೀಕೃತ ತಂತ್ರಾಂಶವನ್ನು ಅಳವಡಿಸುವ ಆಲೋಚನೆಯು 


[ಮಾಡಿದೆಯೇ 


| ಸಕಾ ರ್ಕಾರದ ಮನದ ಇರುವುದಿಲ್ಲ. 

| ಆದರೆ ಕೇಂದ್ರ ಸರ್ಕಾರವು ರಾಷ್ಟ್ರಾದ್ಯಂತವಿರುವ ಪ್ರಾಥಮಿಕ 

ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಗಣಕೀಕರಣಗೊಳಿಸಲು ಹಾಗೂ 
ಏಕೀಕೃತ ತಂತ್ರಾಂಶವನ್ನು ಅಳವಡಿಸಲು ಯೋಜನೆಯನ್ನು 
| ರೂಪಿಸಿರುತ್ತದೆ. ಈ ಯೋಜನೆಯನ್ವಯ ಕ್ರಮ ಕೈಗೊಳ್ಳಲಾಗುತ್ತದೆ. 


ಕಡತ'ಸಂಚೈೆ: 


ಸಿಒ 22 Fe 2022 
ನಿ: ಸ 


(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


ಲೆಂಗಳೂರು-೮ವ. 


ಸಂಖ್ಯೆ: ಆರ್‌ಎಸ್‌ಆರ್‌/2 2 // ಎಕ್ಸ್‌ ಎಂಸಿ/2008-09. , ದಿನಾಂಕ:17 -5-2008. 
ಸುತ್ತೋಲೆ 
ವಿಷಯ:- ಪಟ್ಟಣ ಪತ್ತಿನ ಸಹಕಾರ ಸಂಘಗಳನ್ನು ನೋಂದಣಿ ಮಾಡುವ 
ಬಗ್ಗೆ. 
೧ 


ಉಲ್ಲೇಖ:- ಸರ್ಕಾರದ ಪತ್ರ ಸಂ.ಸಿಒ/02/ಸಿಹೆಚ್‌ಎಸ್‌/2008, ದಿ: 9-1-2008. 


ಪತ್ತಿನ ಸಂಘಗಳು ತಮ್ಮ ಸಂಘದ ಉದ್ದೇಶಗಳಲ್ಲಿ ಭಾರತೀಯ ರಿಜರ್ವ್‌ ಬ್ಯಾಂಕಿನ ಪರವಾನಗಿ 
ಪಡೆದಿರುವ ಪಟ್ಟಣ ಬ್ಯಾಂಕುಗಳು ಮಾಡುತ್ತಿರುವ ವ್ಯವಹಾರಗಳನ್ನು ನಿರ್ಬಂಧಿಸುವುದನ್ನು' ಅವಶ್ಯಕವೆಂದು 
ಪರಿಗಣಿಸಲಾಗಿದೆ. - ್ಥ 


ಸಹಕಾರ . ಕಾಯ್ದೆಯಲ್ಲಿ ಶಾಸನಬದ್ಧ; ವಾಗಿ ಸಹಕಾರ' ಸಂಘಗಳು ಅನುಸರಿಸಬೇಕಾದ 
ನಿಯಮಾವಳಿಗಳನ್ನು ಉಪನಿಯಮಗಳಲ್ಲಿ ಒಟ್ಟಾರೆಯಾಗಿ ಅಳವಡಿಸಿಕೊಳ್ಳಲು ಅನುಕೂಲವಾಗುವಂತೆ 
ಮಾದರಿ ಉಪನಿಯಮಗಳನ್ನು ರಚಿಸಲಾಗಿರುತ್ತದೆ. 


ರಾಜ್ಯದಲ್ಲಿನ ಸಹಕಾರ ಇಲಾಖೆಯ ವಿವಿಧ ಮಟ್ಟಿದ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವ 
ಸಂಘಗಳನ್ನು ಹೋಂಬಣಿ ಮಾಡುವಾಗ ಮಾದರಿ ಉಪನಿಯಮಗಳಲ್ಲಿ; ಪ ಅಂಶಗಳನ್ನು 
ಗಮನದಲ್ಲಿ; ಟ್ಟುಕೊಂಡು ಸಂಘಗಳ ಉಪನಿಯಮಗಳನ್ನು ನೋಂದಣಿ ಮಾಡಲು ಹಾಗೂ ಉಪನಿಯಮಗಳ 
ತಿದ್ದುಪಡಿ ಮಾಡಲು ಈ ಮೂಲಕ ತಿಳಿಸಲಾಗಿದೆ. 


ಪಟ್ಟಣ ಸಹಕಾರಿ ಪತ್ತಿನ ಸಂಘಗಳ ಕಾರ್ಯವ್ಯಾಪ್ತಿಗಳು ಸಾಧ್ಯವಾದಷ್ಟು 'ಮಟ್ಟಿಗಿ ಆಯಾ 
'ಪಟ್ಟಿಣದ ಕೆಲವು ಆಯ್ದ ಪಟ್ಟಿಣ/ನಗರಗಳ ಆಯ್ದು ಭಾಗಗಳಿಗೆ ಮಾತ್ರ ಸೀಮಿತಗೊಳಿಸಿದಲ್ಲಿ ಸಂಘದ 
ಸದಸ್ಯರಿಣೆ ಹೆಚ್ಚಿನ ಅನುಕೂಲ ಕಲ್ಪಿಸುವುದಲ್ಲದೆ, ಸಂಘಗಳ ವ್ಯವಹಾರವನ್ನು ಹೆಚ್ಚು ಪರಿಣಾಮಕಾರಿಯಾಗಿ 
ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಅನುಕೂಲವಾಗುವುದು ಹಾಗೂ ಒಬ್ಬ ವ್ಯಕ್ತಿಯು " ಒಂದಕ್ಕಿಂತ ಹೆಚ್ಚು 
ಸಹಕಾರಿ ಸಂಘಗಳಲ್ಲಿ ಸದಸ್ಯರಾಗುವುದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. 


ಮೇಲೆ ತಿಳಿಸಿರುವ ಎಲ್ಲಾ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಪಟ್ಟಣ ಸಹಕಾರಿ ಪತ್ತಿನ 
ಸಂಘಗಳ ಹೋಂದಣಿ ಮಾಡುವಾಗ ಇಲಾಖಾಧಿಕಾರಿಗಳು ಈ ಕೆಳಕಂಡ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಬಾಗಿ 
ಪಾಲಿಸುವಂತೆ ಸೂಚಿಸಲಾಗಿದೆ. | 


1. ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರ ಪ್ರಕರಣ 4 ರನ್ವಯ ಸಹಕಾರ 
ಸಂಘಗಳನ್ನು ಸದರಿ ಅಧಿನಿಯಮದಡಿ ಸೂಚಿಸಿರುವ ಷರತು ಗೊಳಪಟ್ಟು ನಿಯಮಾನುಸಾರ ಆರ್ಥಿಕ 


pe 


ಸದೃಥತೆಯಿಂದ (economically viable) ನಡೆಯುವ ಸಾಧ್ಯತೆಯಿದೆ ಎಂಬುದನ್ನು ಹಾಗೂ ಹಾಣಿ 


"ಮಾಡುವುದರಿಂದ ಹಾಲಿ ಇರುವ' ಸಹಕಾರ ಸಂಘಗಳ ಬೆಳವಣಿಗೆಗೆ ಯಾವುದೇ ಬಾಧಕ 
ಉಂಟಾಗುವುದಿಲ್ಲ ಎಂಬುದನ್ನು ಖಾತರಿಪಡಿಸಕೊಳ್ಳತಳ್ಳದ್ದು. K 


2 ಪಟ್ಟಣ ಪತ್ತಿನ ಸಹಕಾರ ಸಂಘಗಳನ್ನು ಸ್ಥಾಪಿಸುವ ಪೂರ್ವದಲ್ಲಿ ಷೆ 


3 ಈ ತರಹದ ಸಂಘಗಳ ಉಪನಿಯಮಗಳನ್ನು  ಸಹೋಂದಾಯಿಸುವಾಗ ' ಸದಸ್ಯೇತರರಿಂದ 
(ಸದಸ್ಯರಲ್ಲದವರಿಂದ) 'ಠೇವಣಿ ಸಂಗ್ರಹಿಸುವುದನ್ನು/ವ್ಯವಹರಿಸುವುದನ್ನು ನಿರ್ಬಂಧಿಸತಕ್ಕದ್ದು. 


4. ಸಂಘಗಳ ಹೆಸರಿನಲ್ಲಾ ಗಲೀ/ಉದ್ದೇಶಗಳಲ್ಲಾ ಗಲೀ ಬ್ಯಾಂಕ್‌, ಬ್ಯಾಂಕರ್‌, ಬ್ಯಾಂಕಿಂಗ್‌ ಇತ್ಯಾದಿ 
ಶಬ್ದಗಳನ್ನು ಉಪಯೋಗಿಸತಕ್ಯದ್ದಲ್ಲ, ' 


5. ಪಟ್ಟಿಣ ಸಹಕಾರಿ ಪತ್ತಿನ ಸಂಘಗಳ ಕಾರ್ಯವ್ಯಾಪ್ತಿಯನ್ನು ಆಯಾ ಪಟ್ಟಣ ಅಥವಾ ನಗರ 
ಪ್ರದೇಶದ ಕೆಲವು ಆಯ್ದ ಭಾಗಗಳಿಗೆ 'ಮಾತ್ರ ಸೀಮಿತಗೊಳಿಸತಕ್ಕದ್ದು. 

5. ಪಟ್ಟಣ ಸಹಕಾರಿ ಪತ್ತಿನ ಸಂಘಗಳ ಉದ್ದೇಶಗಳನ್ನು ಬ್ಯಾಂಕಿಂಗ್‌ ಚಟುವಟಿಕೆಗಳಾದ ಚೆಕ್‌" 

ಉಪಯೋಗ, ಹುಂಡಿಗಳ ಹಾಗೂ ಚೆಕ್ಕುಗಳ ಸೋಡಿ ಇಂತಹ ಚಟುವಟಿಕೆಗಳನ್ನು ಸ್ಪಷ್ಟವಾಗಿ 

ನಿರ್ಬಂಧಿಸತಕ್ಕದ್ದು. 


7: ಸಂಘಗಳಲ್ಲಿ ಒಟ್ಟು ಠೇವಣಿಯ ಕನಿಷ್ಠ 10% ನಗದು ಪರಿವರ್ತನೀಯ ಆಸ್ತಿಯನ್ನು ಹಾಗೂ ಕನಿಷ್ಟ 
ಶೇ.3 ರಷ್ಟು ನಗದನ್ನು ಕಾಯ್ದುಕೊಳ್ಳುವುದನ್ನು ಉಪನಿಯಮಗಳಲ್ಲಿ ಕಡ್ಡಾಯಗೊಳಿಸತಕ್ಕದ್ದು. 


8. ಪಟ್ಟಣ ಪತ್ತಿನ ಸಹಕಾರ ಸಂಘಗಳು ತಮ್ಮ ಠೇವಣಿಗಳ ಮೇಲಿನ ಬಡ್ಡಿ ವೆಚ್ಚ ಹಾಗೂ ಸಾಲಗಳ 
ಮೇಲೆ ವಿಧಿಸುವ ಬಡ್ಡಿ ವೆಚ್ಚಳಕ್ಳೆ ಶೇ3 ಕಂತ ಹೆಚ್ಚಿನ ವ್ಯತ್ಯಾಸವಿಲ್ಲದಂತೆ ಅಂತರವನ್ನು 
ಕಾಯ್ದುಕೊಳ್ಳುವುದು. 

9. ಸಂಘದಲ್ಲಿರುವ ಸದಸ್ಯರ ಒಟ್ಟು ಸದಸ್ಯರ ಸಂಖ್ಯೆಯ ಶೇ.20 ಕೈ ಮೀರದಂತೆ ಸಹ ಸದಸ್ಯರನ್ನು 
ಸೇರಿಸಿಕೊಳ್ಳಲು ನಿರ್ಬಂಧವಿರತಳ್ಳದ್ದು. 

10. ಪಟ್ಟಿ ಪತ್ತಿನ ಸಹಕಾರ ಸಂಘಗಳಲ್ಲಿ ನಾಮಮಾತ್ರ ಸೆದಸ್ಯರಿಗೆ ಯಾವುದೇ ಸಾಲ ನೀಡದಂತೆ 
ನಿರ್ಬಂಧಿಸತಕ್ಕದ್ದು ಹಾಗೂ ನಾಮಮಾತ್ರ ಸದಸ್ಯರನ್ನು ಕೇವಲ ಜಾಮೀನು ನೀಡಿಕೆಗೆ ಹಾಗೂ 
ಸಹಕಾರ ಸಂಘಗಳ ಕಾಯ್ದೆಯ ಕಲಂ 70 ರ ಪ್ಯಾಪ್ತಿಗೆ ಒಳಪಡಿಸುವ ಉದ್ದೇಶಗಳಿಗೆ ಮಾತ್ರ 
ಸೇರಿಸಿಕೊಳ್ಳತಕ್ಕದ್ದು § - . - * 


11. ಪಟ್ಟಿಣ ಪತ್ತಿನ ಸಹಕಾರ ಸಂಘಗಳ ನೋಂದಣಿ ಆದರೆ ಮಾಡುವಾಗ ಆರ್ಥಿಕ ಸಬಲತೆಯನ್ನು 
ಖಚಿತಪಡಿಸಿಕೊಳ್ಳಲು ಸಂಗ್ರಹಿಸಬೇಕಾದ ಕನಿಷ್ಟ ಷೇರು ಹಣದ ಮಿತಿಯನ್ನು ಈ ಕೆಳಗಿನಂತೆ 
ಪುನ: ಪರಿಷ್ಕರಿಸಲಾಗಿದೆ. | 


ಮಾತರ 
EEN EE. 
[4-00 8 Sg 0 SEUSS 

ಸ Teme 


10. 
20 ಲಕ್ಷಕ್ಕೆ ಮೇಲ್ಪಟ್ಟು 


ಮಹಿಳೆಯರು, ಪ.ಜಾ./ಪ.ಪಂಗಡ/ಮತ್ತು ಅಲ್ಪ ಸಂಖ್ಯಾತರರು ಸೂಚಿಸುವ ಕೃಷಿಯೇತರ ಪತ್ತಿನ 
ಸಹಕಾರ ಸಂಘಗಳಿಗೆ ಮೇಲೆ 11 ರಲ್ಲಿ ನಮೂದಿಸಿರುವ ಸದಸ್ಯರ ಹಾಗೂ ಸಂಗ್ರಹಿಸಬೇಕಾದ ಷೇರು 
ಹಣದ ಶೇಕಡಾ 50 ರಷ್ಟು ಗುರಿ ನಿಗಧಿಪಡಿಸತಕ್ಳದ್ದು. ರ 


ಈ ಪರಿಷ್ಕರಣೆ ಹೊರತುಪಡಿಸಿ ಉಲ್ಲೇಖದ ಸುತ್ತೋಲೆಗಳ ಪ್ರಕಾರ _ ಇನ್ನುಳಿದ. 
ಮಾರ್ಗಸೂಚಿಗಳು ಜಾರಿಯಲ್ಲಿರುತ್ತವೆ. oo 


12. ಕಾರ್ಯವ್ಯಾಪ್ತಿಗೆ ಅನುಗುಣವಾಗಿ ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳನ್ನು ` ಸಹಕಾರ 
ಸಂಘಗಳ ಅಧಿನಿಯಮ ಪ್ರಕರಣ 7 ರನ್ವಯ ನೋಂದಣಿ ಮಾಡುವ ಅಧಿಕಾರ ಹೊಂದಿದ 'ಸಕ್ಸಮ 
ಪ್ರಾಧಿಕಾರ ಅಂದರೆ ಉಪ ವಿಭಾಗೀಯ ಸಹಾಯಕ " ನಿಬಂಧಕರು/ಜಿಲ್ಲಾ 
ಉಪನಿಬಂಭಕರು/ಪ್ರಾಂತೀಯ ಜಂಟಿ ನಿಬಂಧಕರು ಹಾಗೂ ಜಂಟಿ ನಿಬಂಧಕರು (ಪಟ್ಟಿಣ 
ಬ್ಯಾಂಕುಗಳ ವಿಭಾಗ), ಕೇಂದ್ರ ಕಛೇರಿ ರವರು ಈ ಮಾರ್ಗಸೂಚಿಗಳನ್ನು ಅನುಸರಿಪಿದ ನಂತರವೇ 
ನೋಂದಾಯಿಸತಕ್ಕದ್ದು. ಮಾರ್ಗಸೂಚೆಗಳಿಣಿ ವ್ಯತಿರಿಕ್ಷನಾಗಿ ಯಾವುದೇ ಪತ್ತಿನ ಸಹಕಾರ ಸಂಘ 
ನೋಂದಾಯಿಸಿದಲ್ಲಿ ಆಯಾ ಅಧಿಕಾರಿಗಳು ಜವಾಬ್ದಾರರಾಗುತ್ತಾರೆ. 


13. ಪೋಟಿ ನಿಯಮಗಳು ಸ್ಪಷ್ಯವಾದ ಅರ್ಥವನ್ನು ಕೊಡುತ್ತಿರಬೇಕು. ಠೇವಣಿ ಹಾಗೂ ನಿಧಿಗಳನ್ನು 
ಇತರೆ ಮೂಲಗಳಿಂದ, ಇತರರಿಂದಾ ಹಾಗೂ ಸದಸ್ಯೇತರರಿಂದಾ ಎಂಬ ಶಬ್ದಗಳು ಪೋಟ 
ನಿಯಮಗಳಲ್ಲಿರಬಾರದು. 


. 14. ಇತರೆ ಪತ್ತಿನ ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿರುವವರು ' ನೋಂದಣಿ ಮಾಡುವ ಪತ್ತಿನ 
ಸಂಘದ ಸದಸ್ಯತ್ವಕ್ಕೆ ಅರ್ಹರಲ್ಲವೆಂಬುದನ್ನು ಉಪನಿಯಮಗಳಲ್ಲಿ ಅಳವಡಿಸಿರಬೇಕು. 


15. ವ್ಯಕ್ತಿಗಳು ಮಾತ್ರ ಸಂಘದ ಸದಸ್ಯತ್ವಕ್ಯೆ ಅರ್ಹರು, ಯಾವುದೇ ಸಂಸ್ಥೆ ನೋಂದಣಿಯಾದ ಇತರೆ 


ಸಂಘಗಳು, ಅಸೋಸಿಯೇಷನ್‌ಗಳು ಸಂಘದ ಸದಸ್ಯತ್ವಕ್ಕೆ ಅರ್ಹರಲ್ಲಾ. 


16. ಈ" ಸುತ್ತೋಲೆಯೊಂದಿಗೆ ಅನುಮೋದಿತವಾದ ಮಾದರಿ ಉಪನಿಯಮಗಳನ್ನು ಅನುಸರಿಸಿಕೊಂಡು 


ಗೆ 


ರಚಿಸಲಾದ ಸಂಘಗಳ ಉಪನಿಯಮಗಳನ್ನು ನೊಂದಾಯಿಸಲು ಕ್ರಮವಿಡತಳ್ಕದ್ದು. 


ಮಾ: ್ಲ 
ಸಹಕಾರ ಸಂಘಗಳ ನಿಬಂಧಕರು, 
} ಕರ್ನಾಟಿಕ ರಾಜ್ಯ, ಬೆಂಗಳೂರು. 


A 


1. ಎಲ್ಲಾ ಉಪವಿಭಾಗೀಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರುಗಳಿಗೆ. 

2. ಎಲ್ಲಾ ಜಿಲ್ಲೆಗಳ ಸಹಕಾರ ಸಂಘಗಳ ಉಪ ನಿಬಂಧಕರುಗಳಿಗೆ. 

3. ಎಲ್ಲಾ ಪ್ರಾಂತೀಂಯು ಸಹಕಾರ ಸಂಘಗಳ ಜಂಟಿ ನಿಬಂಧಕರುಗಳಿಗೆ. 

4. ಕೇಂದ್ರ ಕಛೇರಿಯ ಎಲ್ಲಾ ಕಾರ್ಯನಿರ್ವಹಣಾ ಮುಖ್ಯಸ್ಥರುಗಳಿಣೆ- ಸೂಕ್ತ ಕ್ರಮಕ್ಕಾಗಿ. 


ಪ್ರತಿಯನ್ನು: 3 


17/5 


Ll. 


ಗೌರವಪೂರ್ವಕವಾಗಿ ಸರ್ಕಾರದ ಪ್ರಧಾನ ಕಾಂರ್ಯದರ್ಶಿಯವರಿಗೆ, ಸಹಕಾರ ಇಲಾಖೆ, 
ಬಹುಮಹಡಿಗಳ ಕಟ್ಟಿಡ, ಬೆಂಗಳೂರು ಇವರ ಅವಗಾಹನೆಗೆ ಸಲ್ಲಿಸಿದೆ. 

ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನನ್ನಿ ರೇಸ್‌ ಕೋರ್ಸ್‌ 
ರಸ್ತೆ, ಬೆಂಗಳೂರು. 5 | 

ವ್ಯವಸ್ಥಾ, ಪಕ ನಿರ್ದೇಶಕರು, ಕರ್ನಾಟಿಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿ ನಂ.132, 1ನೇ 
ಮಹಡಿ, ಕೆ.ಹೆಚ್‌.ರಸ್ತೆ, ಬೆಂಗಳೂರು-27. 

ಮುಖ್ಯಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಿಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳ 
ನಿ. `ಪಂ.1718, 9೫೬ ಮುಖ್ಯರಸ್ತೆ, 3ನೇ ಬಡಾವಣೆ, ಜಯನಗರ, ಬೆಂಗಳೂರು-560 011. 
ಆಯುಕ್ತರು, ಕೈಮಗ್ಗ ಮತ್ತು ಜವಳಿ ಇಲಾಖ, ನೃಪತುಂಗ ರಸ್ತೆ, ಬೆಂಗಳೂರು. 


ಕಬ್ಬು ಅಭಿವೃದ್ಧಿ ಆಯುಕ್ತರು ಮತ್ತು ಸಕ್ಕರೆ ನಿರ್ದೇಶಕರು, ಕ್ರೆಸೆಂಟ್‌ ರಸ್ತೆ, ಬೆಂಗಳೂರು. 


"ನಿರ್ದೇಶಕರು, ಲೆಕ್ಕಪರಿಶೋಧನಾ ಇಲಾಖೆ, ನಂ.32, ಜಯನಿವಾಸ, ಶಂಕರಮಠ ರಸ್ತೆ, 


ಬೆಂಗಳೂರು. 


ಘಾ 


ati. 


Sis. cna 


2. 
ಸಂಖ್ಯಿಸಿ 


ಅರಸು ಟಕಟನಬಸಿಬಟಿಗತ 


"'ಬೆಂಗಳೂರು-ನ 


tA 


ಹಕಾರ ಸಂಘಗಳ ನಿಬಂಭಕರ ಕ 


ಹಿಆರ್‌ಡಿ/ಕೆಎಂ೩ಿ-4/179/2016-17 ದಿನಾಂಕ:/2 -05-2017 
“ಸುತ್ತೋಲೆ 
ವಿಷಯ — 2017-18 ಪೇ ಸಾಲಿನಲ್ಲಿ ರಾಜ್ಯದಲ್ಲಿರುವ ಗ್ರಾಮಪಂಚಾಯತಿಗೆ . ಒಂದು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ರಚಿಸುವ ಬಗ್ಗೆ 
ಉಲ್ಲೇಖ:- 1. ಮಾನ್ಯ ಮುಖ್ಯ ಮಂತ್ರಿಗಳ 2017-18 ನೇ ಸಾಲಿನ ಆಯವಯ ಭಾಷಣ ' 


ದಿ. 15-3-2017 


ನಲಿವ ವಿಷಯಕ್ಕೆ ಸಂಬಂಧಿಸಿದಂತೆ. ಉಲ್ಲೇಖ 1 ರ ಮಾನ್ಯ ಮುಖ್ಯ ಮಂತ್ರಿಗಳ 2017-18 ನೇ 
ಸಾಲಿನ ಆಯವ್ಯಯ ಬಾಷಣದ ಕಂಡಿಕೆ 7 ರಲ್ಲಿ "ಆರ್ಥಿಕವಾಗಿ ಕಾರ್ಯ ಸಾಧುವನಿಸುವ ಪ್ರ ಪ್ರತಿಯೊಂದು 
ಗ್ರಾಮ ಪಂಜಾಯತಿಯಲ್ಲಿ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುವುದು' 


ಎಲದು ಘೋಷಿಸಲಾಗಿದೆ. 


.ಡಿ3-3-207 ರ ಅಂತ್ಯಕ್ಕೆ ರಾಜ್ಯದಲ್ಲಿ' ಹೊಸದಾಗಿ ರಚನೆಯಾದ" 393 ಗ್ರಾಮ ಪಂಚಾಯತಿಯನ್ನು 
ಒಳಗೊಂಡಂತೆ ಒಟ್ಟಾರೆಯಾಗಿ: 6022 ಗ್ರಾಮ ಪಂಚಾಯತಿಗಳು ಇರುತ್ತವೆ. ಆದರೆ `5463 ಪ್ರಾಥಮಿಕ ಕೃಷಿ 

ಸಹಕಾರಿ ಸಂಸ್ಥೆಗಳು ಸಹಕಾರ ಇಲಾಖೆಯಲ್ಲಿ ನೊಂದಣಿಯಾಗಿದ್ದು, ಈ ಪೈಕಿ 5230 ಸಂಘಗಳು 
rales ಇದರಲ್ಲಿ ಕೆಲವು ಗ್ರಾಮ ಪಂಚಾಯತಿಗಳಿಗೆ ಎರಡು ಅಥವಾ ಹೆಚ್ಚಿನ ಪ್ಯಾಕ್ಸ್‌ಗಳೂ 
ಸಹ ' ಇರುವುದರಿಂದ ಸುಮಾರು 800 ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ಯಾಕ್ಸ್‌ಗಳು ಇರುವುದಿಲ್ಲ. 


ಪಬಾರ್ಡ್‌ ಮತ್ತು ಈ ಕಚೇರಿಯ ಸುತ್ತೊಲೆಯಲ್ಲಿ ಕನಿಷ್ಟ 8 ಕಿ.ಮೀ ಪರೀದಿಗೆ ಕಡಿಮೆ ಇರದಂತೆ, ಕವಿಷ್ಟ 
690 ಕುಟಂಬಗಳಿಗ್ಗೆ ಕನಿಷ್ಟ 5000 ಎಕರೆಗೆ ಕೃಷಿ 'ಥೂಮಿ ಹೊಂದಿರುವ, ಕನಿಷ್ಟ 20 ಲಕ್ಷ ಸಾಲ' ನೀಡಲು 
ಶಕ್ತವಾಗಿರುವ ಪ್ರದೇಶಗಳಲ್ಲಿ ಹೊಸ ಪ್ಯಾಕ್ಸನ್ನು ರಚಿಸಬಹುದಾಗಿದೆ ಎಂದು ತಿಳಿಸಲಾಗಿದೆ. 


ಅಂದಾಜು 6000 ಜಸ ಸಂಖ್ಯೆ ಇರುವ ಗ್ರಾಮಗಳಿಗೆ : ಒಂದರಂತೆ ಗ್ರಾಮ ಪೆಂಚಾಯತಿಗಳು ಇದ್ದು, 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ. ಸಂಘಗಳ ಕಾರ್ಯ ವ್ಯಾಪ್ತಿಯು ರಾಜ್ಯದಲ್ಲಿರುವ ' ಎಲ್ಲಾ ಹಳ್ಳಿಗಳಿಗೂ 
ವ್ಯಾಪಿಸಿದ್ದರೂ, "ಪ್ರಸ್ತುತ ಗ್ರಿಮಗಳಲ್ಲಿ ಜನ ಸಂಖ್ಯೆ ಹೆಚ್ಚುತ್ತಿದ್ದು, ಕುಟುಂಬ . ವಿಭಜನೆಯಿಂದ ಭೂ 
ಹಿಡುವಳಿಗಳು ಕಡಿಮೆಯಾಗುತ್ತಿದ್ದು ಭೂ ಮಾಲೀಕರು ಮತ್ತು" “ಏಿಟುಂಬಗಳು ಹೆಜ್ಜಾಗುತ್ತಿರುವುದರಿ೦ದ, 
ರೈತರಿಗೆ ಮಷೆ ಬಾಗಿಲಿನಲ್ಲಿ ಬ್ಯಾಂಕಿಂಗ್‌ ಸೌಲಭ್ಯ ಮತ್ತು ಕೃಷಿ ಪರಿಕರಗಳ ಸೌಲಭ್ಯ ಕಲ್ಪಿಸಲು ಪ್ರತೀ ಗ್ರಾಮ 
ಪಂಚಾಯತಿಗೊಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ರಚಿಸುವುದು ಅವಶ್ಯಕವಿರುತ್ತದೆ. ಈ 
ನಿಟ್ಟಿನಲ್ಲಿ ಹೊಸ ಸಂಘ ರಜಿಸುವ ಮಾನದರಿಡಗಳಿಗೂ ವಿನಾಯಿತಿ ನೀಡುವ ಅವಶ್ಯಕತೆ ಇರುತ್ತದೆ. 


ಮೇಲ್ಕಂಡ ಅಂಶಗಳ: ಹಿನ್ನೆಲೆಯಲ್ಲಿ 2017-18 ನೇ ಸಾಲಿನಲ್ಲಿ ಆರ್ಥಿಕವಾಗಿ ಸಬಲತೆಯಾಗುವ ಗ್ರಾಮ 

ಪಂಚಾಯತಿ ವಾಪ್ತಿಯಲ್ಲಿ. ಹೊಸ 'ಪ್ಯಾಕ್ಸ್‌ ಗಳನ್ನು ರಚಿಸುವ ಸಲುವಾಗಿ ಜಿಲ್ಲಾ ಮಟ್ಟದಲ್ಲಿ ಈ ಕೆಳಕಂಡ 

ಅಧಿಕಾರಿಗಳ ಸಮಿತಿಯನ್ನು ರಚಿಸಲಾಗಿದೆ. 

1. ಇಲಾಖೆಯಿಂದ ನೇಮಿಸಿದ ಸಂಬಂಧಿಸಿದ ಡಿಸಿಸಿ ಬ್ಯಾಂಕ್‌ಸ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು 
ಅಥವಾ ಸಹಕಾರ ಸಂಘಗಳ ಉಪ ದಿಬಂಧಕರು - ಅಧ್ಯಕ್ಷ ಕರು _ 

2. ಸಹಕಾರ ಸಂಘಗಳ " ಉಪ ನಿಬಂಧಕರು ತಿಥಬಾ ಡಿಸಿಸಿ ಬ್ಯಾಂಕಿಪ ಮುಖ್ಯ 
ಕಾರ್ಯನಿರ್ವ ಹಣಾಧಿಕಾರಿಗಳು ಸದಸ್ಯರು 

3. ಉಪ ವಿಭಾಗದ 'ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು -ಸದಸ್ಯರು. 

[A ಸಂಬಂಧಿಸಿದ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿರುವ ಉಪ ವಿಭಾಗದ ಸಹಾಯಕ ನಿಬಂಧಕರುಗಳು-ಸದಸ್ಯ 


ಕಾರ್ಯದರ್ಶಿ. 


ಜಟ್ಟ 


pe ಹಗಲ 


ಮಯೇಲನ ಸಮಿತಿಯು ಈ ಔಳಕಲದ ಅಲಶ? 


ಜನ ಕವಾಗಿ ಸಬಲತೆಬಿಸುಗುಿವ ಬೆಶಿ ಗ್ರಮ 
ಪಂಚಾಯತಿಯಲಿ ಪ್ಲಾಕ ಗಳಸ್ಕು ರಬೆಸುಖ೦ ತೆ 4 
ಜಲ್ಲಿ 1 


ಗೊಳ್ಳಲು ಆದೇಶಿಸಲಾಗಿದೆ. 
ಮೇಲಿಷ ಸಮಿತಿಯು ಇದಕ್ಕೆ ಲಗತಿಸಿದ ಅನುಬಂಧ-। ರಲ್ಲಿ ಪ್ಯಾಕ್‌ಗಳ ಕಾರ್ಯ ವ್ಯಾಪ್ತಿಯಲ್ಲಿನ 
ಗ್ರಾಮಗಳ ವಿವರ ಮತ್ತು ಸದಸ್ಯರ ವಿವರ, ಗಾಮ ಪಂಚಾಯತಿಯ ಕಾರ್ಯ ವ್ಯಾಪ್ತಿ ಮತ್ತು 
ಭೂಹಿಡುವಳಿ. ಹಾಗೂ ಜನೆ ಸಂಖ್ಯೆ ಮತ್ತು ಸಾ ಸಾಲಗಾರರ ವಿವರ ಹಾಗೂ ಅನುಬಲದ- 2 ಠಲ್ಲಿ ಹಾಲಿ 
ಇರುವ ಸಂಘದ ಅರ್ಥಿಕ. ಪರಿಸ್ಥಿತಿ ಮತ್ತು ಮೂಲಭೂತ ಸೌಕರ್ಯಗಳ ಮಾ ಮಾಹಿತಿಗಳನ್ನು ದಿ15-6- 
2017 ರೊಳಗೆ ಸಂಬಂಧಿಸಿದ ಸಹಕಾರ ಅಬಿವೃದ್ಧಿ ಅಧಿಕಾರಿಯಿಂದ ಪಡೆಯತಕ್ಕದ್ದು. ಸಂಬಂಧಿಸಿದ 
ಉಪ ದ ನಿಬಂಧಕರು ಸದರಿ ಮಾಹಿತಿಯನ್ನು ಕ್ರೂಡೀಕರಿಸಿ ನಿಬಂಧಕರ ಕಛೇರಿಗೆ ಸಲ್ಲಿನತಕ್ಕ ದ್ದು. 


ಪ್ರಕೀ ಗ್ರಾಮ ಪಂಚಾಯತಿಗೆ ಒಂದರಂತೆ ಒಂದು ಹೊಸ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 
ಇರುವಂತೆ ಜಿಲ್ಲಾ ಮಟ್ಟದ ಸಮಿತಿಯು ಟಿಪ್ಪಣಿಯನ್ನು  ತಯಾರಿಸತಕ್ಕದ್ದು ಈ ರೀತಿ ಹೊಸ 
ಸಂಘವನ್ನು ರಚಿಸುವಾಗ. ಪ್ರತೀ ಸಂಘವು ಕನಿಷ್ಟ 4000 ಎಕರೆ ಸಾಗುವಳಿ ಭೂಮಿಯನ್ನು 
ಹೊಂದಿರುವ. ಕನಿಷ್ಟ 5 ಕಿ.ಮೀ ಪರಿದಿಯನ್ನು ಹೊಂದಿರುವ, ಕನಿಷ್ಟ 600 ಕುಟುಂಬಗಳನ್ನು 
ಹೊಂದಿರುವ. ಗ್ರಾಮಗಳನ್ನು ಒಳಗೊಂಡಿರುವಂತೆ 'ನೋಡಕೊಳ್ಳತಕ್ಕದ್ದು. ಮೂರೂ ಮಾನದಂಡಗಳ ನ್ನು 


ಅರ್ಹತೆ ಹೊಂದಿರತಕ್ಕದ್ದು. 


ಎರಡು ಅಭಥಮಾ ಹೆಚ್ಚಿನ" ಗ್ರಾಮ 'ಪಂಚಾಯತಿಗಳ ವ್ಯಾಪ್ತಿಯನ್ನು ಹೊಂದಿರುವ ಹಾಲಿ" ಇರುವ 
ಪ್ಯಾಕ್ಸ್‌ನ್ನು ವಿಭಜನೆ ಮಾಡಿದರೆ ಹಾಲಿ ಷರುವ ಸಂಘ ಮತ್ತು ಹೊಸದಾಗಿ ರಚಿಸಬಹ್ಮಥಾದ ಸಂಘದ 
ವ್ಯಾನಿಗ "ಬರುವ ಗ್ರಾಮಗಳ ವಿವರ, ಸಂಘದ ' ಕಚೇರಿ” ಇರಬೇಕಾದ ಗ್ರಾಮದ; ವಿವರ, ಅದಕ್ಕೆ 
ಸಂಬಂಧಿಸಿದ ಮೂಲ ಭೂತ ಸೌಕರ್ಯಗಳ ವಿವರ ಮುಂತಾದ ವಿವರಗಳ ಟಿಪ್ಪಣಿಯನ್ನು ತಯಾರಿಸಿ 
ಸಮಿತಿಯಿಂದ ಅನುಮೋದನೆ' ಪಡೆದು ದಿ. 15-7-2017 ರೊಳಗೆ ಸದಸ್ಯ” ಕಾರ್ಯ 'ಜಶಿಯವರು 


ಸಂಬಂಧಿಸಿದ ಹಾಲಿ ಸಂಘಕ್ಕೆ ನೀಡತಕ್ಕದ್ದು. 


ಹಾಲಿ ಇರುವ: ಸಂಘವನ್ನು ವಿಭಜನೆ ಮಾಡಿ ಹೊಸ' ಸಂಘವನ್ನು ರಚಿಸುವಾಗ ಮತ್ತೊಂದು ಸಂಘದ 
ಗ್ರಾಮಗಳನ್ನು ಹೊಸ ಸಂಘಕ್ಕೆ ಸೇರ್ಪಡೆ ಮಾಡಬಹುದಾಗಿದೆ. ಆದರೆ ಸದರಿ ಸಂಘವು ಮೇಲಿನ 


ಕನಿಷ್ಟ ಮಾನದಂಡಗಳನ್ನು ಹೊಂದಿರುವಂತೆ ನೋಡಿಕೊಳ್ಳತಕ್ಕದ್ದು. ಒಂದು ಗ್ರಾಮವನ್ನು ಒಂದೇ, 


ಸಂಘದ ವ್ಯಾಪ್ತಿಗೆ ಬರುವಂತ ನೋಡಿಕೊಳ್ಳತಕ್ಕದ್ದು, ಯಾವುಟೀ ಎರಡು ಸಂಘಗಳು ಒಂದೇ 
ಗ್ರಾಮವನ್ನು "ಹೊಂದಿರತಕ್ಕದ್ದಲ್ಲ. (ತಾಲ್ಲೂಕು ಮಟ್ಟದ ಕೆಲವು ವಿಶೇಷ ಪ್ರಕರಣದ ಸಂಘಗಳನ್ನು 


ಹೊರತುಪಡಿಸಿ) ' 
ಹಾಲಿ ಇರುವ ಸಂಘವು 'ದಿ30-9-2017 ರೊಳೆಗೆ ನಡೆಯುವ ಸರ ಸದಸ್ಯರ ಸಬೆಯಲ್ಲಿ 


ಸಂಘವನ್ನು ವಿಭಜಿಸುವ ಬಗ್ಗೆ ಅಥವಾ ಹಾಲಿ ಸಂಘದ ಶಾಖ್ಕೆಯನ್ನು ತೆರೆಯುವ ಬಗ್ಗೆ 


ಸಮಿತಿಯು" ನೀಡಿದ ಟಿಪ್ಪಣಿಯನ್ನು ನಿರ್ಣಯಕ್ಕೆ ಮಂಡಿಸತಕ್ಕದ್ದು. 


ಸರ್ವ ಸದಸ್ಯರ ಸಭೆಯಲ್ಲಿ ಸಮಿತಿ ನೀಡುವ ಟಿಪ್ಪಣಿಯನ್ನ್ವಯ ಅಥವಾ ಕೆಲವು 
ಮಾರ್ಪಾಡುಗಳೊಂದಿಗೆ ಹಾಲಿ ಇರುವ ಸಂಘವನ್ನು ವಿಭಜನೆ ಮಾಡಲು ಅಥವಾ ಶಾಖೆಯನ್ನು 
ತೆರೆಯೆಲು ಒಪ್ಪದಲ್ಲಿ ಸಂಘದ ಕಾರ್ಯದರ್ತಿಯು ಸಮಿತಿಗೆ ಸಂಘವನ್ನು ವಿಭಚಿಸಿ ಹೊಸ 


ಸತಕದು 


ಸಂಘವನ್ನು ರಚಿಸಲು ' ಪ್ರಸ್ತಾವನೆ ಸಲ್ಲಿಸತಕ್ಕದ್ದು 


ಸಮಿತಿಯು ಸಂಘವು ಸಲ್ಲಿಸಿದ ಪ್ರಸ್ತಾವನೆಯನ್ನು ಮತ್ತೊಮ್ಮೆ ಪರಿತೀಲಿಸಿ ಹಾಲಿ ಸಂಘದ 
ಕಾರ್ಯದರ್ಶಿ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಹೊಸ ಸಂಘವನ್ನು ಸ್ಥಾಪಿಸಲು ಆಡೇಶ 


ನೀಡತಕ್ಕದ್ದು; 
ಸಂಬಂಧಿಸಿದ. ಹಾಲಿ ಸಂಘದ ಕಾರ್ಯದರ್ಶಿ ಮತ್ತು ಸಂಬಂಧಿಸಿದ ಅದಿಕಾರಿಗಳು 
ಸಂಘವನ್ನು ರಚಿಸಲು ಕ್ರಮವಿಟ್ಟು ದಿ.31- 


| 


ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಪಾಲಿಸಿ 2017-18 ನೇ ಸಾಲಿನಲ್ಲಿ ಕಾರ್ಯಸಾಧುವೆಸುವ ಪ್ರಕಶೀ ಗ್ರಾಮ. 


ಸಂಧರ್ಭಗಳಲ್ಲಿ ಅಂತಿಯ ಗಡುವಮು 


೪4. ಹೊಸದಾಗಿ ರಚನಂಯಾದ ಸಂಘವು 
ಕನಿಷ್ಟ ರೂ.10000 ಗಳ ಆದಾಯ ಗಳಿಸ 
ಕಾರ್ಯದರ್ಶಿಯನ್ನು ಅಥವಾ ಮರಿತ 


ಅಥವಾ 


ಸರ್ಕಾರದಿಂದ ಯಾವುದೇ ಅನು ುದಾಪವಸ್ನು ನೀಡಲಾಗುವುದಿಲ್ಲ. 


1. ಸಮಿತಿ ಸದಸ್ಯ ಕಾರ್ಯದರ್ಶಿಯವರು ಪ್ರತೀ ತಿ 


ಅಮು ಸರಿದೂಗಿಸಿ ಖ್ರೆಹೀ ಅಿಲಗಳಿ 


ಇತ್ತ 
ಕಾರ್ಯದರ್ಶಿಯಾಗಿ ಮೇವ 


ತಿಂಗಳು ಈ ಬಗ್ಗೆ ಪ್ರಗತಿ. ವರದಿಯನ್ನು ಈ ಕಛೇರಿಗೆ 


12. ಈಗಾಗಲೇ ಹಾಲಿ ಇರುವ" ಸಂಘಗಳನ್ನು ವಿಭಜಿಸಿ ಹೊಸ ಸಂ ಘಗಳನ್ನು ಸ್ಥಾಪಿಸಲು ಬೇಡಿಕ ಇದ್ದರೆ, 
ಸಂಬಂಧಿಸಿದ ಅದಿಕಾರಿಗಳು ಸಮಿಕಿಗೆ ವರದಿ ನೀಡಿ ಆಧ್ಯತೆ ಮೇಲೆ ಹೊಸ ಸಂಘವನ್ನು ಸ್ಥಾಪಿಸಲು 


ಕ್ರಮ ಕೈಗೊಳ್ಳತಕ್ಕ ಕೃದ್ದು. 


ARG ಪ್ರಾಥಮಿಕ ಕೃಷಿ. ಪತ್ತಿನ ಸಹಕಾರ ಸಂಘಗಳನ್ನು ರಚಿಸಲು ಎಲ್ಲಾ ಅವಶ್ಯಕ ಕ್ರಮಗಳನ್ನು 
ಕೈಗೊಳ್ಳಲು ಆದೇಶಿಸಲಾಗಿದೆ. 


ಗೆ, 


: (ವಂ. 3) 
ಸಹಕಾರ ಗಂಘಗಳ ನಿಬಂಧಕರು 
ಕರ್ನಾಟಕ ರಾಜ್ಯ ಬೆಂಗಳೂರು 


1. "ಎಲ್ಲಾ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, 


2. ಎಲ್ಲಾ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕರು, 
3. ಎಲ್ಲಾ ಉಪವಿಭಾಗೀಯ ಸಹಕಾರ ಸಂಘಗಳ ಸಹಾಯಕ ee 


ಪ್ರತಿಯನ್ನು ಸೂಕ ಕ್ರ ಕ್ರಮಕ್ಕಾಗಿ HAE 
. ಮುಖ್ಯಕಾರ್ಯನಿರ್ವಹಣಾಧಿಕಾರಿಗಳು. ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ ವಿ. 


2. ಎಲ್ಲಾ ಪ್ರಾಂತೀಯ ಸಹಕಾರ ಸಂಘಗಳ ಜಂಟಿ ನಿಬಂಧಕರು. 
ಪ್ರತಿಯನ್ನು 


|. ಸರ್ಕಾರದ ಕಾರ್ಯದರ್ಶಿ, ಸಹಕಾರ ಇಲಾಖೆ 'ರವರ ಮಾಹಿತಿಗಾಗಿ ಸಲ್ಲಿಸಲಾಗಿದೆ. 


dnd’ 


| spd 


10} pee 
UWONUM 
jo 00 


8s 
೦ರೆಗಲ 
58ರ 
usng 
uGe 
0} 
ಕಈಿರ 

| UUM 


140ino, 


Ea 
odind! peumo 
um] eeieP 

opmoB| Uipliing 
“J0} |8101 
ale 

UoluM 

}0 ino 


ui a) 
JUeDeA 


EEE 
Uulpue}s 


ino 
ue0] 


| 


“TKIUo UsiBUS UC SUNE UF RoE PUBTE 


WUT UT Sede] | 
ojeledo! jo awe! Mt 
40 ಆae! | 
| 49 snipes 


| 
§ 
| 
j 


|| 
pf 


ioe UroN) 


LOT CE USE AEN 5 Sie 


p 


{Uo USHBuS Ui 


Ul oy } uoeiado jo eo/e sy jo a6eiA yes 


LlOz--e uo ಈ Veet URSUE ple RSE 4 


Ee ಲು 
| SRE ವ J l 
8} 8 L 9 G € 
f eBEiiA eBBiiA 6] SBE 658 wy ul] Jspun paEdciT A 
Bema} uoea}] eBeliA ues] Belial] udee uy 8 @0j0| SeWoo} UnNu| JeAco| st a0jyo| jo owen} |g! 
} U0E8] U| s10}}| Udee ui$! uoee| uj soed pu8| P| we ui, Lone) yj peey| afeia] apo $ $ರೀd| ' | 
uw |1sodep ut 8] es0dind| uy (s/ ಎಟ) eB] pus aj| |ndog| 982 ಟಂ [fe -) 8| ಕೆಔಡ(Aಿ &JSuM 
nowe] 0 oy} sodnd je! 0)pami ui UO|YM | qeanjno ut 8| eui}eA| Bela} ey) 0 eben | 
us en | nyinouBe| 01184] eqweu 40 no sai! Bea] eudued ಟಕ eu k 
೦೮ಂp wnou6e 19s PU Bu) 3 [7 10) web ' uojRo0) | 
| 10} pa] Jaquet} nous} Moog 30|' e0uj| «eyo j 
| MOleq | oN; e1sip| owen 
| Junouis | UIMO eq | 
| UDIUM | | i } 
bel io no 1 ೫p | 


Ul sseuisng soed jo steep 


{- MONN 


| 
1) ಎಲಾ ಸ ಪರಿತಿನಯು ಸ ಸಹಕಾರ ಸಂಘಗಳ ಜಂಟಿ ಸಿಗ 


೪ ಸುತೋಲೆ :: 


ಮ i a od oe Yh eo 
ಜಬ ಾಬ್ಯದಲ್ಲ ಗ್ರಮ ಪಲಿಚೊಂಬ್ಬುಗ ಒಂದ ಪ್ರೌಥಿ್‌ ಧಣ ನ 


ಸಂಘವನ್ನು ರಚಿಸುವ ಕುರಿತು ಸ್ಪಷ್ಟೀಕರಣ್ಣ. 


ಉಲ್ಲೇಖ:- (1) ಸಹೆಕಾರ ಸಂಘಗಳ ನಿಬಂಧಕರ ಸುತ್ತೋಲೆ ಸಂಖ್ಯೆ: ಸಿಆರ್‌ಡಿ/ 
ಕೆಎಂಸಿ-4 179/ 2020, ದಿನಾಂಕ 12-05-2017. 


#4 


ಮೇಲ್ಕಂಡ ವಿಷಯಕ್ಕೆ. ಸಂಬಂಧಿಸಿದಂತೆ: ಉಲ್ಲೇಖ (1) ರ ಸುತ್ತೋಲೆಯಲ್ಲಿ ರಾಜ್ಯದಲ್ಲಿ ಪ್ರತಿ ಗ್ರಾಮ 
ಪಂಚಾಯ್ತಿಗೆ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ರಚಿಸುವ ಕುರಿತು ವಿವರವಾದ 


' ಮಾರ್ಗಸೂಚಿಗಳನ್ನು ನೀಡಲಾಗಿರುತ್ತದೆ. ಅಲ್ಲದೇ ನಬಾರ್ಡ್‌ ಪ್ರಾಥಮಿಕ ಷಿ ಪತ್ತಿನ ಸಹಕಾರ ಸಂಘಗಳನ್ನು 


ರಚಿಸುವ ಕುರಿತು ನಿರ್ಧಿಷ್ಟವಾದ ಮಾರ್ಗಸೂಚಿಗಳನ್ನು ಸಹ ನೀಡಿರುತ್ತದೆ. 


ರಾಜ್ಯದಲ್ಲಿ ಇತ್ತೀಚನ' ವರದಿಗಳ ಪ್ರಣರ ಈ ಕಛೇರಿಯ ಸುತ್ತೋಲೆ' ಮತ್ತು ನಬಾರ್ಡ್‌ 
ಮಾರ್ಗಸೂಚಿಗಳನ್ನು ಮೀರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ನೋಂದಣಿ ಮಾಡಲಾಗುತ್ತಿದೆ. 
ಇದರಿಂದ ಈ ಹಿಂದೆ ನೋಂದಣಿಯಾಗಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಆರ್ಥಿಕವಾಗಿ 
ದುರ್ಬಲಗೊಂಡು ನಿಷ್ಠಿಯ ಹಂತಕ್ಕೆ ತಲುಪಿರುತ್ತನೆ.. ಮುಂದುವರೆದು, ಉಲ್ಲೇಖದ ಸುತ್ತೋಲೆಯಲ್ಲಿ ಒಂದು 
ಬೆಲ್ಲಾ ಮಟ್ಟದ ಸಮಿತಿಯನ್ನು ರಚಿಸಿದ್ದರೂ ಸಹ ಸದರಿ ಸಮಿತಿಯು ನಿಷ್ಠಿಯಗೊಂಡು ಪರಿಣಾಮಕಾರಿಯಾಗಿ 
ಕಾರ್ಯನಿರ್ವಹಿಸು ತ್ತಿಲ್ಲ. ಮೇಲ್ಕಂಡ ಹಿನ್ನೆ ಲೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ; ' 


1. ಉಲ್ಲೇಖ (1)ರ ಸುತ್ತೋಲೆಯಲ್ಲಿ ರಚಿಸಿರುವ ಸಮಿತಿಯನ್ನು ರದ್ದುಗೊಳಿಸಲಾಗಿದೆ. 

2. ಒಂದು ಗ್ರಾಮ ಪಂಚಾಯ್ತಿಯಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು 
ನೋಂದಣಿ ಮಾಡಬೇಕಾದ ಪ್ರಸ್ತಾವನೆಗಳು “ಬಂದರೆ ಸಹಕಾರ ಸಂಘಗಳ ನಿಬಂಧಕರ 
ಪೂರ್ವಾನುಮತಿ ಪಡೆಯಲು ಸೂಚಿಸಲಾಗಿದೆ 

3. ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಸಮಾಪನೆಗೊಂಡಿದ್ದು ನೋಂದಣಿ 
ರದ್ದುಗೊಂಡಿದ್ದಲ್ಲಿ ಮಾತ್ರ ಅಂತಹ ಸಂಘದ ವ್ಯಾಪ್ತಿಯಲ್ಲಿ ಹೊಸ ಸಂಘವನ್ನು ನೋಂದಣಿ ಮಾಡಿ 
ಕಾರ್ಯನಿರ್ವಹಿಸುವಂತೆ ಕ್ರಮ ಜರುಗಿಸತಕ್ಕದ್ದು. 


ಈ ಸುತ್ಪೋಲೆಯ ಸೂಚನೆಗಳನ್ನು ಉಲ್ಲಂಘಿಸಿದಲ್ಲಿ, ಸಂಬಂಧಿಸಿದ ನೋಂದಣಿ ಅಧಿಕಾರಿ ವಿರುದ್ಧ 
ಶಿಸ್ತು ಕ್ರಮ ಜರುಗಿಸಲಾಗುವುದು. ಈ ಸುತ್ತೋಲೆಯು ತಕ್ಷಣದಿಂದ ಜಾರಿಗೆ ಬರುತ್ತದೆ. ಈ ಸುತ್ತೋಲೆ 


ತಲುಪಿದ್ದಕೆ ಸ್ಪೀಕೃತಿಯನ್ನು ಸಲ್ಲಿಸುವುದು. 
(2 R೧೩ aN. (0 


ಸ ಪ್ರಸನ್ನಕುಮಾರ್‌ 


EN A UE 
೧ ಆಜ ಬ್ಯ CNET 


ಸಹಕಾರ ಸಂಘಗಳ ನಿಬಂ ಧಕರಗೆ 6ರ 


